A 


ಕರ್ನಾಟಕ ವಿಧಾನ ಪರಿಷತ್ತು 


೦ಖ್ರೆ 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


ಮಾನ್ಯ ಸದಸ್ಯರ ಹೆಸರು 


ಉತ್ತರಿಸಬೇಕಾದ ದಿನಾಂಕ; 


: 223 


ಶ್ರೀ ಕವಟಗಿಮಠ ಮಹಾಂತೇಶ ಮಲ್ಲಿಕಾರ್ಜುನ 
(ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ) 


; 09-12-2020 


ಉತ್ತರಿಸುವ ಮಾನ್ಯ ಸಚಿವರು. ; ಮಾನ್ಯ ಕೃಷಿ ಸಚಿವರು 
ನ Es ಸ್‌ ಮಾ ನ ಮ 
'$) ಕೃಷಿಯಲ್ಲಿ ಕಾಲಕಾಲಕ್ಕೆ ಮಣ್ಣು ನೀರು ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆಯಡಿ ಕೃಷಿ 
ಪರೀಕ್ಷಿಸಲು ಮತ್ತು ಇತರೆ ತಾಂತ್ರಿಕ | ಬೆಳೆಗಳಲ್ಲಿನ ಕೀಟ, ರೋಗ, ಕಳೆ, ಸಸ್ಯ ಪೋಷಕಾಂಶಗಳ 
ನೆರವಿಗಾಗಿ “ಸಂಚಾರಿ ಕೃಷಿ ಹೆಲ್ತ್‌ ಕ್ಲಿನಿಕ್‌" | ಕೊರತೆ," ಮಣ್ಣಿನ ಫಲವತ್ತತೆ ಕುರಿತು ತಾಂತ್ರಿಕ 
ಗಳನ್ನು ಪ್ರಾರಂಭಿಸುವ. ಉದ್ದೇಶ | ಸಹಾಯವನ್ನು ಕ್ಷೇತ್ರ ಮಟ್ಟದಲ್ಲಿಯೇ ರೈತರಿಗೆ ಒದಗಿಸುವ 
ಸರ್ಕಾರಕ್ಕಿದೆಯೇ; ನಿಟ್ಟಿನಲ್ಲಿ ಸಂಚಾರಿ ಸಸ್ಯ ' ಆರೋಗ್ಯ ಚಿಕಿತ್ಸಾಲಯಗಳನ್ನು | 
ಸ್ಥಾಪನೆ ಮಾಡಲು ಕ್ರಮ ಕೈಗೊಳ್ಳಲಾಗುತ್ತಿದೆ. 
6) [Be ತರಪದ ಕ್ಲಿನಿನಗಳ ಉದ್ದೇಶಕ್ಕಾಗಿ ಎಷ್ಟು | 209-20 ಸೇ ಸಾಲಿನಲ್ಲಿ ಸಂಚಾರಿ ಸಸ್ಯ ಆರೋಗ್ಯ | 
) ಹಣವನ್ನು ಮೀಸಲಿಡಲಾಗಿದೆ; ಚಿಕಿತ್ಸಾಲಯಗಳ ಸ್ಥಾಪನೆಗಾಗಿ ರಾಷ್ಟ್ರೀಯ ಕೃಷಿ ವಿಕಾಸ 
ಯೋಜನೆಯಡಿ ರೂ. 8.00 ಕೋಟಿಗಳ ಅನುದಾನವನ್ನು 
ಒದಗಿಸಲಾಗಿತ್ತು. ಆದರೆ ಕೋವಿಡ್‌-» ರ ಕಾರಣದಿಂದ 
. ಅನುಷ್ಠಾನ ಮಾಡಲು ಸಾಭ್ಯವಾಗದ ಕಾರಣ 2೦೨೦-೨ ಸೇ 
ಸಾಲಿನಲ್ಲಿ ಮರುಮೌಲ್ವೀಕರಣಗೊಳಿಸಿ ' ಅನುದಾನವನ್ನು 
ಒದಗಿಸಲಾಗಿರುತ್ತದೆ. 
7) ಪ್ರಸಕ್ತ ಸಾಲಿನಲ್ಲಿ ಎಷ್ಟು ವಾಹನಗಳನ್ನು! 2019-20ನೇ ಸಾಲಿನಲ್ಲಿ 4೦ ವಾಹನಗಳನ್ನು ಖರೀದಿಸಿ | 
I ಸದರಿ ಉದ್ದೇಶಕ್ಕಾಗಿ ಖರೀದಿಸಲಾಗಿದೆ; | ಯೋಜನೆಯ ಸಮರ್ಪಕ ಅನುಷ್ಠಾನಕ್ಕಾಗಿ ವಾಹನಗಳಲ್ಲಿ 
ಅವಶ್ಯವಿರುವ ವಿನ್ಯಾಸಗಳನ್ನು ಅಳವಡಿಸುವ ಕಾರ್ಯ 
ಪ್ರಗತಿಯಲ್ಲಿರುತ್ತದೆ. 
ಈ) ಈ ಯೋಜನೆಯಡಿಯಲ್ಲಿ ಎಷ್ಟು ಹಳ್ಳಿಗಳಿಗೆ] ಸಂಚಾರಿ ಸಸ್ಯ ಆರೋಗ್ಯ ಚಿಕಿತ್ಸಾಲಯಗಳ ಸ್ಥಾಪನೆ | 
ಭೇಟಿ ನೀಡಿ ರೈತರಿಗೆ ಸಹಾಯ | ಕಾರ್ಯಕ್ಕೆ ಅನುವಾಗುವಂತೆ ವಾಹನಗಳಲ್ಲಿ 
' ಮಾಡಲಾಗಿದೆ? (ಜಿಲ್ಲಾವಾರು ಮಾಹಿತಿ ಅಳವಡಿಸಬೇಕಾದ ವಿನ್ಯಾಸ ಕಾರ್ಯ ಹಾಗೂ ಅಗತ್ಯವಿರುವ 
ನೀಡುವುದು) ಉಪಕರಣಗಳ ಅಳವಡಿಕೆ ಕಾರ್ಯ ಪ್ರಗತಿಯಲ್ಲಿದ್ದು, ಈ 
ಪ್ರಕ್ರಿಯೆಯು ಮುಕ್ಲಾಯವಾದ ಕೂಡಲೇ ಕ್ಷೇತ್ರ ಭೇಟಿ ನೀಡಿ: 
ರೈತರಿಗೆ ಯೋಜನೆಯ ಸೌಲಭ್ಯ ಒದಗಿಸಲಾಗುವುದು. | 


ಸಂಖ್ಯೆ:- ಕೃಇ/148/ಕೃಕೆ ಉ/2020 


horn 


ಬಿ.ನಿ.ಪಾಟೀಲ್‌) 
ಕೃಷಿ ಸಚಿವರು 


